ಬಿ.ಎಸ್‌. ಸುಭದ್ರಾ 


ಕನಲೇದುರ್ಗ; ಒಂದು ಪರಿಜಯ 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಪಾಳೆಯ 
ಗಾರರಾಗಿ ತಮ್ಮ ಆಳ್ವಿಕೆ ಆರಂಭಿಸಿದ ಕೆಳದಿ ಅರಸರು 
ಕಳದಿ ಮತ್ತಾ ಸುತ್ತ ವಂಶಿತ್ತಲಿನ ಪ್ರದೇಶಗಳನ್ನು 
(ಇಂದಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ) 
ಆಳುತ್ತಿದ್ದೂ, ಕ್ರಿ.ಶ. ೧೫೬೫ರ ಯಂದ್ಧದಲ್ಲಿ ವಿಜಯ 
ನಗರದ ಪತನವಾದ ಮೇಲೆ, ಸ್ವತಂತ್ರರಾಗಿ ರಾಜ್ಯವನ್ನು 
ವಿಸ್ತರಿಸಿದರು. ಕ್ರಿ.ಶ. ೧೫೦೦ರಿಂದ ೧೭೬೩ರ ವರೆಗೆ 
ರಾಜ್ಯವಾಳಿದ ಈ ಅರಸರ ರಾಜ್ಯ ಅದರ ಉಚ್ಛಾ ಯಂ 
ಸ್ಥಿತಿಯಲ್ಲಿ ಈಗಿನ ಶಿವಮೊಗ್ಗ ಜಿಲ್ಲೆ ದಕ್ಷಿಣಕನ್ನಡ 


ಉತ್ತರಕನ್ನಡ, ಚಿಕ್ಕಮಂಗಳೂರು, ಹಾಸನ, 
ಧಾರವಾಡ ಜಿಲ್ಲೆಗಳ ಕೆಲಭಾಗ ಮತ್ತೂ ಕೇರಳದ ಉತ್ತರ 
ಭಾಗಗಳನ್ನು ಒಳಗೊಂಡಿತ್ತು. ಇವರ ಮೊದಲ 


ರಾಜಧಾನಿ ಕೆಳದಿ. ನಂತರ ಇಕ್ಕೇರಿ ಹಾಗೂ ಕೊನೆಯಲ್ಲಿ 
ಬಿಡನೂರು (ಇಂದಿನ ಹೊಸನಗರ ತಾಲೂಕಿನ ನಗರ”). 
ನಗರದ ಹತ್ತಿರವೇ ಇರುವ *ಕವಲೇದುರ್ಗ' (ಅಂದಿನ 
ಭುವನಗಿರಿದಂರ್ಗ) ಕೆಳದಿ ಅರಸರ ಆಪತ್ಕಾಲದ ಆಶ್ರಯ 
ತಾಣವಾಗಿಯೂ, ಕೆಲಕಾಲ ರಾಜಧಾನಿಯಾಗಿಯೂ 
ಇದ್ದಿತು. ಕೆಳದಿಅರಸರು ಕವಲೇದಂರ್ಗವನ್ನ್ನ ತಮ್ಮ ಶಾಸನ 
ಗಳಲ್ಲಿ “ಭುವನಗಿರಿದಂರ್ಗ'ವೆಂದಂ ಉಲ್ಲೇಖಿಸಿದ್ದೂ ರೆ. 


ಕೆಳದಿ ಅರಸರ ಚರಿತ್ರೆಯ ಪ್ರವಂಂಖ ಆಕರಗಳಲ್ಲಿ 
ಒಂದಾದ ಸಾಹಿತ್ಯಿಕ ಕೃತಿ ಲಿಂಗಣ್ಣ ಕವಿಯ *ಕೆಳದಿನ್ಶಪ 
ವಿಜಯ.” ಲಿಂಗಣ್ಣ ಕವಿಯ ಹೇಳಿಕೆಯಂತೆ ಕೆಳದಿ 
ಅರಸರಲ್ಲಿ ಪರಾಕ್ರಮಿಯೂ, ಬಲಾಢ್ಯನೂ ಆದ ಹಿರಿಯ 
ವೆಂಕಟಪ್ಪನಾಯಕನು ಕವಲೇದಂರ್ಗುವನ್ನಾಳುತ್ತಿದ್ದ 
ತೊಲೆ ತಮ್ಮ, ಮಂಡಿಗೆ ತಮ್ಮರೆಂಬ ಸಹೋದರರನ್ನು 


೧೪೨ 


ಸೋಲಿಸಿ ಕೋಟೆಯನ್ನು ವಶಪಡಿಸಿಕೊಂಡನ್ನು ಎ ಆಕೋಟಿ 
ಯನ್ನು ಬಲಪಡಿಸಿ, ಅದರಲ್ಲಿ ಕಾಶಿವಿಶ್ವೇಶ್ವರ 
ದೇವಾಲಯವನ್ನು ಸ್ಥಾ ಪಿಸಿದನೆಂದೂ, ಭಂಡಾರ, 
ಪಣತ, ಆನೆಯ ಮಹಲು, ಉಗ್ರಾಣ, ಜ್ಞಾನಶಾಲೆ, 
ಕಂದಂರೆಯ ಲಾಯ, ಮೊದಲಾದವನ್ನು ಕಟ್ಟಿ ಿಸಿದನೆಂದೂ 
“ಕೆಳದಿನೃಪವಿಜಯ' ಹೇಳಂತ್ತದೆ. 

ಕೆಳದಿ ಅರಸರ ರಾಜಕೀಯ ಚರಿತ್ರೆಯನ್ನು 
ಅವಲೋಕಿಸುವಾಗ ಕಂಡು ಬರಂವ ವಂಖ್ಯ ಅಂಶ 
ವೆಂದರೆ, ತಮ್ಮ ನೆರೆಹೊರೆಯ ರಾಜರೊಡನೆ ಆಥವಾ 
ಬಿಜಾಪುರದ ಸುಲ್ತಾನರೊಡನೆ ಅಥವಾ ಮರಾಠರೊಡನೆ 
ಯಂದ್ಧ. ಆತ್ಮರಕ್ಷಣೆಗಾಗಿ ಹಾಗೂ ತಮ್ಮ ರಾಜ್ಯದ 
ಗಡಿಗಳನ್ನು ಕಾಯ್ದಿಕೊಳ್ಳಲು ಅವರು ಅಲ್ಲಲ್ಲಿ ಬಲವಾದ 
ಕೋಟೆಗಳನ್ನು ಕಟ್ಟಿ, ಕಾವಲು ಸೈನ್ಯವನ್ನಿಟ್ಟಿದ್ದರಂ. 
ಕರ್ನಾಟಕದ ಕರಾವಳಿಯ ಉದ್ದಕ್ಕೂ ಅಲ್ಲಲ್ಲಿ ಕೋಟಿ 
ಗಳನ್ನ ಕಟ್ಟಿದ್ದರೆಂದಂ *ಕೆಳದಿನ ಪವಿಜಯಂ” 
ತಿಳಿಸುತ್ತದೆ. ಬೆಟ್ಟದ ಮೇಲಿನ ಕೋಟೆ, ಅದರೊಳಗಿನ. 
ಮೂರು ದೇವಾಲಯಗಳು ಹಾಗೂ ಅರಮನೆಯು 
ಅವಶೇಷಗಳಿಗೆ ಈ ಲೇಖನ ಸೀಮಿತವಾಗಿದೆ. 


*ಕವಲೇದಂರ್ಗ' ಇದು 'ತೀರ್ಥಹಳಿ ಕೈಯಿಂದ. 
ಪಶ್ಚಿ ಮಕ್ಕೆ ಸಂವಕಾರು ೨೧ ಕಿ.ಮೂ. ದೂರದಲ್ಲಿರುವ 
ಬೆಟ್ಟಪ್ರದೇಶ. ಕೆಳದಿ ಅರಸರ ಇತಿಹಾಸದಲ್ಲಿ ಒಂದಂ 
ವಿಶಿಷ್ಟ ಸ್ಥಾನವನ್ನು ಪಡದುಕೊಂಡಿರುವ ಕವಲೇದಂರ್ಗ: 
ಅತ್ಯಂತ ದಂರ್ಗವಂವಾದುದು. : ಕಾಡಿನ ಬೆಟ್ಟಗಳ ಮಧ್ಯೆ 
ಇರಂವ ಈ ದುರ್ಗ ಕಾವಲಂ ಸೈನ್ಯವನ್ನಿಡುವ ಕಾವಲು 
ದುರ್ಗವಾಗಿಯೂ, ಕೆಳದಿ ಅರಸರಿಗೆ ಆಪತ್ಕಾಲದಲ್ಲಿ 


ಇತಿಹಾಸ ದರ್ಶ: 


ರಕ್ಷಣೆ ನೀಡಿದ ತಾಣವಾಗಿಯೂ ಈ ಗಿರಿದುರ್ಗ ಪ ರ್ರಸಿದ್ಧ 
ವಾಗಿದೆ. ಪಶ್ಚಿಮ ಘಟ್ಟದ ಬೆಟ್ಟ ಸಾಲುಗಳ ಜೊತೆಗೇ 
ಪ್ರಕೃತಿದತ್ತ ದಟ್ಟಿವಾದ ಕಾಡಿನ ರಕ್ಷಣೆಯಿದೆ. ಗಗನ 
ಚುಂಬಿ ವೃಕ್ಷಗಳಿಂದ ಕೂಡಿರುವ ಈ ದಂರ್ಗ ಸಮಂದ್ರ 
ಮಟ್ಟದಿಂದ ಸುವಕಾರು ೩೦೫೮ ಅಡಿಗಳಷ್ಟು 
ಎತ್ತರದಲ್ಲಿದೆ. 


ಬೆಟ್ಟದ ಕೆಳಗಿನ ಊರನ್ನೂ ಸೇರಿಸಿದಂತೆ, ಏಳು 
ಸುತ್ತುಗಳಿರುವ ಈ ಕೋಟೆಯಲ್ಲಿ ಈಗ ಒಳಗಿನ ಐದಂ 
ಸುತ್ತುಗಳು ವರಾತ್ರ್ರ ಉಳಿದಿವೆ. ಗ್ರಾಮಂರಕ್ಷಣೆಗಾಗಿ 
ಇದ್ದ ಎರಡು ಸುತ್ತೂ ಕೋಟೆ ಗೋಡೆಗಳು ಈಗ ನಾಶ 
ವಾಗಿ, ' ಅಲ್ಲಲ್ಲಿ ಅವುಗಳ ಕುರಂಹುಗಳು ಕಂಡು 
ಬರುತ್ತವೆ. 


ಆಯತಾಕಾರದ ಈ ಕೋಟೆಯ ಗೋಡೆಗಳಂ 
ಸಂವಕಾರು ೩೦ ಅಡಿಗಳಷ್ಟು ಎತ್ತರವಿದ್ದು, ೨ ಅಡಿ 
ಗಳಷ್ಟು ಅಗಲವಿದ್ದು, ಚೌಕಾಕಾರದ ಮತ್ತು 
ಆಯತಾಕಾರದ ಕಣಶಿಲೆಯಿಂದ ಕಟ್ಟಲ್ಪಟ್ಟಿವೆ. 


ಈ ಕೋಟೆಯ ಐದಂ ಸುತ್ತು ಗೋಡೆಗಳಿಗೂ 
ಪ್ರತ್ಯೇಕವಾಗಿ ಕಲ್ಲು ಚೌಕಟ್ಟಿನ ಪ್ರವೇಶದ್ಧಾರಗಳಿವೆ. 
ಗೋಡೆಗಳ ನಡುವೆ ಅಲ್ಲಲ್ಲಿ ಬುರಂಜಂಗಳನ್ನು ಕಟ್ಟೆ, 
ಫಿರಂಗಿಗಳನ್ನು ಇಡಲು ಅವಕಾಶ ಮಾಡಿದ್ದಾರೆ; 


ಈ ಕೋಟಿಗೆ ಹಲವು ಬಾಗಿಲುಗಳಿದ್ದಾ; 
“ಭದ್ರಾಪುರ'ದ ಬಾಗಿಲಿನ ಬಳಿ ಸಣ್ಣ ಅಡ್ಡಗೋಡೆ, 
ಉಂಡೆಕಲ್ಲಿನ ಗೋಡೆಗಳು, ಚಾವಡಿಯ ಅವಶೇಷಗಳಿವೆ 
'ಅಶ್ಚಗಳು ನಡೆಯಂವ ಮಾರ್ಗವಿದೆ. ಗುಡ್ಡದಲ್ಲೇ 
ಉಂಡೆಕಲ್ಲುಗಳಿಂದ ಸಮತಟ್ಟಾದ ವಕಾರ್ಗವನ್ನು 
ವಾಡಲಾಗಿದೆ. ಇಲ್ಲಿಂದ ಬೆಟ್ಟವನ್ನೇರಂತ್ತಾ ಹೋದರೆ, 
ಕೋಟೆಯ ಮೊದಲನೆಯ ವಂಹಾದ್ವಾರ ಸಿಗುತ್ತದೆ. 
`ಆಚೇಜೆ ಬುರಂಜುಗಳಂ. ಈ ಬುರಂಜಂಗಳಂ ಬಿದನೂರಿನ, 
(ಇಂದಿನ "ನಗರ”ದ) ಕೋಟೆಯ ಬುರುಜಂಗಳನ್ನು 
ಹೋಲುತ್ತವೆ. ಪ್ರವೇಶದ್ವಾರದ ಪಕ್ಕದಲ್ಲೇ 
-ಕವಕಾನಿನಾಕಾರದ “ಕಾವಲಂಗಾರರ ಕೊಠಡಿ? ಇದೆ. 


ಉಂಡೆಕಲ್ಲಂಗಳ ವಕಾರ್ಗದಲ್ಲೇ ವಂದೆ ಹೋದರೆ 
“ಎರಡನೆಯ ಮಹಾದ್ವಾರ ಸಿಗಂತ್ತದೆ, ಒಳಭಾಗದಲ್ಲಿ 


“ಇತಿಹಾಸ ದರ್ಶನ 


ಮಂಖಮಂಟಪವಿದ್ದ ಕುರಂಹಂಗಳಿವೆ. ಮಂಖಮಂಟಪದ 
ಕಂಬಗಳು ಅಲ್ಲಲ್ಲಿ ಬಿದ್ದಿವೆ. ದ್ವಾರದ ಗೋಡೆಗಳಲ್ಲಿ 
ಅನೇಕ ಉಬ್ಬುಶಿಲ್ಪಗಳಿವೆ..ಆನೆಯ ಮೇಲೆ ವ್ಯಕ್ತಿ 
ಯೊಬ್ಬನ ಸವಾರಿ, ಮಿಥಂನಶಿಲ್ಪ, ಇತ್ಯಾದಿ. ಎಡ 
ಭಾಗದಲ್ಲಿ ಕವಕಾನಿನಾಕಾರದ ಕಾವಲಂಗಾರರ ಕೊಠಡಿ. 
ಇಲ್ಲಿಯೇ ಹತ್ತಿರದಲ್ಲಿ “ನಾಗತೀರ್ಥ'ವೆಂಬ ಕೊಳ ಹಾಗೂ 
ಏಳು ಹೆಡೆಯ ನಾಗನ ಶಿಲ್ಪವಿರಂವ ಕಲ್ಲಿದೆ. ಈ ಕಣಶಿಲೆ 
ಒಂದೂವರೆ ಅಡಿ ಅಗಲವೂ ೬ ಆಡಿ ಎತ್ತರವೂ ಇದ್ದು, 
ಮಣ್ಣಿನಲ್ಲಿ ವಂಚ್ಛಿಹೋಗಿರಂುವುದರಿಂದ ಕೇವಲ ೪ ಅಡಿ 
ಎತ್ತರ ವರಾತ್ರ ಕಾಣುತ್ತದೆ. ಬಳಿಯಲ್ಲೇ ಹಲವಾರು 
ನಾಗರ ಕಲ್ಲುಗಳಿವೆ. ಅವುಗಳಲ್ಲಿ ಒಂದು ಸುವಕಾರಂ 
೬ ಅಡಿ ಎತ್ತರ, ೧ ಅಡಿ ಅಗಲವಿದ್ದು, ಕಣಶಿಲೆ 
(granite) ಯಿಂಂದ ಕೆತ್ತಲಾಗಿದೆ. 


ಮೂರನೆಯ ಮಹಾದ್ವಾರದಲ್ಲೂ ಕಲ್ಲು ಚೌಕಟ್ಟಿನ 
ಪ್ರವೇಶದ್ವಾರ, ಒಳಭಾಗದಲ್ಲಿ ಚಚ್ಚೌಕದ ಕಂಬಗಳಂ 
ಹಾಗೂ ಕವಠಾನಿನಾಕೃತಿಯ ಕಾವಲುಗಾರರ ಕೊಠಡಿ. 
ಬಳಿಯಲ್ಲೇ ಎತ್ತರದ ಗೋಡೆಯ ಮೇಲೆ "ನಗಾರಿಕಟ್ಟೆ' 
ಎಂಬ ಸ್ಥಳವಿದೆ. ಶತ್ರುಗಳಂ ಕೋಟೆಯಂನರ್ನಿ 
ವಂತ್ತಿದಾಗ ಎಚ್ಚರಿಕೆ ನೀಡಲಂ ಇಲ್ಲಿ ನಗಾರಿ ಬಾರಿಸಂ 
ತ್ತಿದ್ದರಂತೆ. ಹತ್ತಿರವೇ ಹದಿನಾಲ್ಕು ಕಿಂಡಿಗಳ ದೊಡ್ಡ 


' ಬಂರುಜಂ. ಬಳಿಯಲ್ಲೇ ಫಿರಂಗಿಯೊಂದಂ ತುಂಡಾಗಿ 


ಬಿದ್ದಿದೆ. 


ನಾಲ್ಕನೆಯ ಮಹಾದ್ವಾರಕ್ಕೆ ಸ್ವಲ್ಪ ದೂರ 
ಮೆಟ್ಟಿಲುಗಳೂ ಇವೆ... ಆಚೀಚಿ ಬಂರಂಜಂಗಳಂು, 
ಬಲಗಡೆ ಕಾವಲುಗಾರರ ಕೊಠಡಿ, ಇಲ್ಲಿಂದ ವಂಂದೆ 
ಹೋದರೆ, ಕಾಶಿವಿಶ್ವೇಶ್ವರ ದೇವಾಲಯಂವಿದೆ. 
ಸಾವಠಾನ್ಯವಾಗಿ ದೇವಾಲಯಗಳ ವಬಂಭಾಗದಲ್ಲಿ ಒಂದಂ 
ದೀಪಸ್ತಂಭವಿದ್ಧರೆ, ಈ ದೇವಾಲಯದ ವಂಂಂದೆ 
ಆಚೀಚೆ ಎರಡು ದೀಪಸ್ತಂಭಗಳಿವೆ, ವರಂ ಅಂತಸ 
ಗಳನ್ನು ಹೊಂದಿರುವ ಈ ಶಿಲಾ ದೀಪಸ್ತಂಭಗಳ ತಳ 
ಭಾಗದಲ್ಲಿ ೭ ಅಡಿ ಉದ್ದ, ೭ ಅಡಿ ಅಗಲದ ಚೌಕಾ 
ಕಾರದ ಶಿಲಾಪೀಠಗಳಿವೆ. ಸುವಕಾರು ೧೩ ಅಡಿಗಳಷ್ಟು 
ಎತ್ತರದ ಕಂಬಗಳು ಒಂದೂವರೆ ಅಡಿದಪ್ಪ (thickness) 


ಎದೆ. ಪೀಠದ ಸುತ್ತಲೂ  ಕೆತ್ತನೆಯಿದ್ದೂ. 
ದೇವಾಲಯಕ್ಕೆ ಅಭಿವಣಬಖವಾಗಿ ಗಣಪತಿಯ 
೦೪೩ 


ಶಿಲ್ಪವಿದ್ದು, ಉಳಿದ ಕಡೆ ಸಿಂಹದ ಕೆತ್ತನೆ ಇದೆ. 
ನಾಲಕ್ಕಿ ಸಿಂಹಗಳು ಇಡಿಯ ದೀಪಸ್ತಂಭಗಳನ್ನು ನಾಲ್ಕು 
ದಿಕ್ಕಿನಲ್ಲಿ ಹೊತ್ತಿವೆ. ಮಾನಸ್ತಂಭವನ್ನು ಹೋಲುವ 
ಜೀಪಸ್ತಂಭದ ಮೇಲ್ತುದಿ ಆಕರ್ಷಕವಾಗಿದೆ. 


ದೇವಾಲಯದ ಮಹಾದ್ವಾರದ ಕಟ್ಟಡ 
ಹದಿವಂಣರೂವರೆ ಅಡಿ ಉದ್ದವೂ ಹದಿವಂಃರಣವರೆ 
ಅಡಿ ಎತ್ತರವೂ ಇದ್ದು, ೩೫ ಅಡಿ ಅಗಲವಿದೆ. 
ಗೋಪುರರಹಿತ ಮೇಲ್ಭಾವಣೆ ಆಯಂತಾಕಾರದಲ್ಲಿದೆ. 
ಇದರ ತುದಿಗಳಲ್ಲಿ ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಯ 
ಮಿನಾರ್‌ಗಳೂ ತೆನೆಗಳ ಪಚ್ಚಕೆಗಳೂ ಇದ್ದು, ಕೆಳದಿ 
ಅರಸರ ವಾಸ್ತುಶಿಲ್ಪದಲ್ಲಿ ಮಂಸ್ಲಿಂ ಶೈಲಿಯ ಪ್ರಭಾವಳಿ 
ಉತ್ತಮ ಉದಾಹರಣೆಯಾಗಿದೆ. ಒಟ್ಟು ೮ ವಿಂನಾರ್‌ 
ಗಳಿದ್ದು, ಪ್ರ ಮೇಲ್ಭಾವಣಿ ಶಿಲಾಕಂಬಗಳ ಆಧಾರ 
ದಿಂದ ನಿಂತಿದೆ. ಇದರ ಮೇಲ್ಭಾವಣಿ ಲಾಡ್‌ ಖಾನ್‌ 
ದೇವಾಲಯದ ಮೇಲ್ಭಾವಣಿಯನ್ನ್ನ ಹೋಲುತ್ತಿದ್ದು, 
ಮಲೆನಾಡಿನ ಆಧಿಕ ಮಳೆ ಬೀಳುವ ಪ್ರದೇಶಕ್ಕೆ ಅನಂ 
ಗುಣವಾಗಿ, ನೀರಂ ಹರಿದಂ ಹೋಗಲು ಕಲ್ಲಿನ ಲೋವೆ 
ಇದೆ. ಗೋಡೆಗಳನ್ನು ಮಣ್ಣುಗಾರೆ ಹಾಗೂ ಜಂಬಿಟ್ಟಿಗೆ 
(18168116) ಕಲ್ಲಂಗಳಿಂದ ಕಟ್ಟಿದ್ದಾರೆ. ಈ ರೀತಿಯ 
ಮೇಲ್ಭಾ ವಣಿಯನಲ್ನಿ ಇಕ್ಕೇರಿಯ ಪಾರ್ವತಿ 
ದೇವಾಲಯದಲ್ಲೂ, ಕವಲೇದಂರ್ಗದ ಸಂಜಿವಾಂಜನೇಯಂ 
ದೇವಾಲಯದಲ್ಲೂ ಕಾಣಬಹುದಂ. 


ಅಂಗಳದ ನಂತರ ದೇವಾಲಯದ ವಂಂಖ್ಯ ಕಟ್ಟಡ 
ದಲ್ಲಿ ಗರ್ಭಗಂಡಿ, ಸಂಕನಾಸಿ, ವಃಂಖವುಂಟಪವಿದೆ. 
ಇದರ ಉದ್ದ ೩೭ ಅಡಿ, ಅಗಲ ೧೪ ಅಡಿ, ಎತ್ತರ 
ಹದಿನಾರೂವರೆ ಅಡಿ ಇದೆ. ಹಿರಿಯ ವೆಂಕಟಪ್ಪನಾಯಕ 
ನಿಂದ ಸ್ಥಾಪಿತವಾದ ಅಮೃತಶಿಲೆಯ ಕಾಶಿವಿಶ್ವೇಶ್ವರ 
ಲಿಂಗವಿದೆ. ಈ ಲಿಂಗವನ್ನು ದೊಡ್ಡ ಸಂಕಣ್ಣ 
ನಾಯಕನು ಕಾಶಿಯಿಂದ ತೀರ್ಥಯಕಾತ್ರೆಯ ಸಮಯಂ 
ದಲ್ಲಿ ತಂದನೆಂದು ಕೆಳದಿನೃಪವಿಜಯ ತಿಳಿಸುತ್ತದೆ. 


ಶಿಲಾದೇಗುಲವಾದ ಈ ಗರ್ಭಗುಡಿಯ ಮೇಲೆ 
ಅಂತಸ್ತುಗಳುಳ್ಳ ' ಶಿಖರವಿದೆ. ಮಂಂಭಾಗದ ದ್ವಾರ 
ಬಂಧ ಕವಣನಿನಾಕೃತಿಯಲ್ಲಿದ್ದು, ಆಚೀಚೆ ಎರಡು 
ಗಿಳಿಗಳ ಶಿಲ್ಪವಿದೆ. ಅಕ್ಕ ಪಕ್ಕದ ದೇವಗೋಪುರದಲ್ಲಿ 
ಚಾವಂರಧಾರಿಣಿಯರಂ. ಈ ಕೆತ್ತನೆ ಇಕ್ಕೇರಿಯ 


೧೪೪ 


ಕ 


ಪಾರ್ವತಿ ದೇವಾಲಯದ ಕಿತ್ತನೆಯನ್ನು ಹೋಲಂತ್ತದೆ. 
ಮೆಟ್ಟಿಲುಗಳ: ಯಕಾಳಿಯಲ್ಲಿ ಶಾರ್ದೂಲವಿದೆ. ಮುಖ 
ವಂಂಟಪದ ' ಆಚೀಚೆ ಇರುವ ೨ ಕಂಬಗಳಲ್ಲಿ ಆನೆಯ 
ಸೊಂಡಿಲ ಮೇಲೆ ಸಿಂಹ ತನ್ನ ವಂಂಂಗಾಲನ್ನೆ ತ್ತಿ ನಿಂತಿದೆ. 
ವಿಜಯನಗರದ ಹಂಪಿಯ ಶಿಲ್ಪದ ಪ್ರಭಾವ ಎದ್ದೂ 
ಕಾಣುತ್ತದೆ. ಕವಲೇದಂರ್ಗದ “ಕಲ್ಯಾಣ ಮಹಲ್‌ನ 
ಅವಶೇಷಗಳಲ್ಲೂ, ಕೊಲ್ಲೂರಿನ ಮಂಂಕಾಬಿಕಾ 
ದೇವಾಲಯದ ಕಂಬಗಳಲ್ಲೂ, ನಗರ(ಬಿದನೂರು)ದ 
ಕಲ್ಮಠದಲ್ಲೂ ಈ ರೀತಿಯ ಕಂಬಗಳ ರಚನೆಯಿದ್ದೂ, 
ವಿಜಯನಗರದ ವಾಸ್ತುಶಿಲ್ಪ ಶೈಲಿ ಕಳದಿ ಅರಸರ 
ಕಾಲದಲ್ಲೂ ಮುಂದಂವರಿದಂದನ್ನು ಕಾಣಬಹುದು. 


ಸಂಕನಾಸಿಯ ದಾ ಿರಬಂಧದ ಆಚೀಚೆ ಶೈವ 
ದ್ವಾರಪಾಲಕ ಶಿಲ್ಪಗಳಿವೆ. ದುರ್ಗಿಯ ವಿಗ್ರಹ, ನಂದಿ 
ವಿಗ್ರಹಗಳೂ ಅಲ್ಲಿವೆ. ಸುಕನಾಸಿ ಮತ್ತು ಗರ್ಭಗುಡಿಯ 
ದ್ವಾರಬಂಧ ಆಯಕಾಕಾರವಿದೆ, 


ದೇವಾಲಯದ ಪ್ರಾಕಾರದಲ್ಲಿ ಶಿಲಾಮಂಟಪ 
ವೊಂದಿದ್ಧಿ, ಇದನ್ನು ಕಲ್ಯಾಣ ಮಂಟಪ/ಉತ್ಸವ 
ಮಂಟಪ ಎಂದೂ ಕರೆಯಂತ್ತಾರೆ. ಇದಂ ೧೦ ಅಡಿ 
ಉದ್ದವಿದ್ದು, ಹನ್ನೊಂದೂವರೆ ಅಡಿ ಅಗಲ ಹಾಗೂ 
ಅದಿನಾಲ್ಕು ಅಡಿ ಎತ್ತರವಿದೆ. 


ದೇವಾಲಯದ ಹೊರಗೋಡೆಯಲ್ಲಿ ಉಬ್ಬು 
ಶಿಲ್ಪಗಳಿವೆ.ವೀರರಿಬ್ಬರೆ ಹೋರಾಟ, ಯೋಧನೊಬ್ಬ 
ಅಶ್ವದ ಮೇಲೆ ಕುಳಿತು ಭಲ್ಲೆ ಎಸೆಯಂಂತ್ತಿರುವುದಂ, 
ಆನೆಗಳೆರಡು ಎದುರಂ_ಬದುರಾಗಿ ನಡೆಯಂತ್ತಿರಂವುದು- 
ಕಾಲ್ಪನಿಕ ಶಿಲ್ಪಗಳಂ, ಇತ್ಯಾದಿ 


ಮಹಾದ್ವಾರದ ಮೇಲ್ಭಾವಣಿಯಲ್ಲಿ ನವಗ್ರಹ 
ಗಳು ಹಾಗೂ ಅರಳಿದ ಕಮಲದ ಕೆತ್ತನೆ ಇದೆ. 

ಈ ದೇವಾಲಯದ ಸಮೀಪವೇ 6“ಎಣ್ಣೆಬಾವಿ' 
"ತುಪ್ಪದಬಾವಿ? ಎಂಬ ಹೆಸರುಳ್ಳ ಎರಡು ಬಾವಿಗಳಿವೆ. 
ಚಚ್ಚೌಕ ಸ್ಲಳ (ಸುವಕಾರು ೨ ಅಡಿಗಳಷ್ಟು) ಬಿಟ್ಟು, 

ಜ ಆ 
ಕಲ್ಲಂ ಚಪ್ಪಡಿಗಳಿಂದ ಮಂಚ್ಛಿ ದ್ದಾರೆ. 

ಹತ್ತಿರದ ಬಂಡೆಗಲ್ಲಿನಲ್ಲಿ ಕೊರೆದ ಶಿಲಾಶಾಸನ 

ವೊಂದಿದೆ. ಬುಕಣ್ಣವೊಡೆಯರ ಕುವಕಾರ ವಂದಗಿರಿಯ 


ಇತಿಹಾಸ ದರ್ಶನ 


ವಿರುಪಂಣವೊಡೆಯರರಂ....ನಗರಿಯಂ ಕೋಟೆಯ 
ಮಯಿಲಾರ ದೇವರಿಗೆ ಅಮ್ರುತ ಪಡಿಭೋಗಕ್ಕೆ ಬಿಟ್ಟ 
(ದೇ)ವದಾನ ಭೂವಿಂಯ ವಿವರವಿದೆ, ಆದರೆ 
ಮೈಲಾರೇಶ್ವರ ದೇವಾಲಯದ ಕುರುಹುಗಳಂ ಎಲ್ಲೂ 
ಕಂಡುಬರುವುದಿಲ್ಲ. 


ಹತ್ತಿರದ ಕೋಡುಬಂಡೆಯಂ ಮೇಲೆ 
ಲಕ್ಷ್ಮೀನಾರಾಯಣ ಗಂಡಿ ಇದೆ. ಈ ಗುಡಿಯ ಉದ್ದ 


೧೦ ಅಡಿ, ಅಗಲ ೧೦ ಅಡಿ, ಎತ್ತರ ಹದಿನೈದೂವೆರೆ 


ಅಡಿ ಇದೆ. ಬಂಡೆಯನ್ನು ಎಚ್ಚರಿಕೆಯಿಂದ ಹತ್ತಿಹೋಗ 
ಬೇಕು. ನಾರಾಯಣನ ಎಡ ತೊಡೆಯ ಮೇಲೆ ಲಕ್ಷ್ಮಿ 
ಕುಳಿತಿದ್ದು, ವಿಗ್ರಹ ' ಸುವಕಾರು ಎರಡೂವರೆ ಅಡಿ 
ಎತ್ತರವಿದೆ. ಪೀಠ ಒಂದೂವರೆ ಅಡಿ ಎತ್ತರವಿದೆ, 
ಪ್ರಭಾವಳಿಯಲ್ಲಿ ಸುಂದರವಾದ ಕೆತ್ತನೆ ಇದೆ. ಕಟ್ಟಡದ 
ಮೇಲಿನ ಶಿಖರದ -ಒಂದು ಭಾಗ ನಾಶವಾಗುತ್ತಿದೆ. 
ಯಕಾಳಿ ಹಾಳಾಗಿದೆ. 


ಕೋಡುಬಂಡೆಯಿಂದ : ಇಳಿದು, ಮುಂದೆ 
ನಡೆದಾಗ, ಕಲ್ಲಿನಲ್ಲಿ ಕಟ್ಟೆದ ಕೊಳ್ಳಚೌಕಾಕಾರ)ವಿದ್ದು, 
ಈಗ ಅಲ್ಲಿ ನೀರಿಲ್ಲ. "ಪಣತ” ಇದ್ದ ಸ್ಥಳವನ್ನು ವಕಾತ್ರ 


ಗುರುತಿಸಬಹುದಂ. ಮುಂದೆ ನಡೆದರೆ, ಕೊನೆಯ 
ಮಹಾದ್ವಾರ ಸಿಗುತ್ತದೆ. ಹತ್ತಿರವೇ ಕಬ್ಲಿನ ತೊಟ್ಟಿ 
ಯೊಂದಿದೆ. 


ಇದನ್ನು ದಾಟಿ ಒಳಗೆ ಬಂದರೆ, ಅರಮನೆಯ 
ಹೊರ ಅಂಗಳ ಸಿಗುತ್ತದೆ. ಈ ಅಂಗಳ ಸುವಕಾರಂ 
೫೦ ಅಡಿ ವ್ಯಾಸವಿದ್ದು, ಎಡಕ್ಕೆ ಸುವರು ೧೦ ಅಡಿ 
ಎತ್ತರ, ೪ ಅಡಿ ಅಗಲದ ಕಲ್ಲಿನ ದ್ವಾರಬಂಧ 
ಕಾಣುತ್ತದೆ. ಕಲ್ಲು ಕಂಬಗಳೂ, ತೊಲೆಗಳೂ ಅಸ 
ವೃಸ್ತವಾಗಿ ಬಿದ್ದಿದ್ದು, ವೃಕ್ಷಗಳ ಸಮೂಹ ಬೆಳೆದಿದೆ 
ಅರಮನೆಯ ಹಿಂಭಾಗದಲ್ಲಿ “ಶಾಂತಗಂಗೆ' ಎಂಬ 
ಕೊಳವಿದ್ದು, ಇದರಿಂದ ಅರಮನೆಗೆ ನೀರು ಬರಲು 
ಕಾಲುವೆ ಇದ್ದಿತು. ಸುವಣರು ೧೦ ಅಡಿ ಉದ್ದ, 
೫ ಅಡಿ ಅಗಲದ ತೊಟ್ಟಿಗೆ ಈ ನೀರು ಸರಬರಾಜಾಗು 
ತ್ತಿತ್ತು. ಹತ್ತಿರದಲ್ಲಿಯೇ ಕಲ್ಲು ಚಪ್ಪಡಿಯಲ್ಲಿ ಅಷ್ಟ 
ಕೋನಾಕೃತಿಯ ಬಾಯಿ ಇರುವ ಒಂದು ನೆಲಬಾವಿ 
ಇದೆ. ಅದರಲ್ಲಿ ನೀರಿಲ್ಲ. 


ಇತಿಹಾಸ ದರ್ಶನ 


-ದೇವಾಲಯಂ 


ಇಲ್ಲಿಂದ ಮುಂದೆ ಹೋದರೆ, ಸ್ವಾಭಾವಿಕವಾದ 
ಗುಡ್ಡದ ಬದಿಗೆ ಕಲ್ಲುಗಳಿಂದ ಕಟ್ಟಿ, ಗೋಡೆ 
ನಿರ್ಮಿಸಿದ್ದಾರೆ... ಮೇಲೆ ಹೋಗಲು ಸುವಕಾರು 
ಇಪ್ಪತ್ತು ಮೆಟ್ಟಿಲುಗಳಿವೆ... ಮೇಲೆ ಮತ್ತೊಂದು 
ಅಷ್ಟಕೋನಾಕೃತಿಯ ಬಾಯಿ ಇರುವ ಬಾವಿ ಇದ್ದೂ, 
ಅದರಲ್ಲಿ ನೀರಿಲ್ಲ. 

ಅರಮನೆಗೆ ಹೊಂದಿಕೊಂಡಂತೆ, ಎಡಕ್ಕೆ, ಎತ್ತರ 
ವಾದ ಸುವರಾರು ೧೦೦ ಅಡಿ ಉದ್ದ, ೨೫ ಅಡ್ಡಿ 
ಅಗಲದ ಸಮತಟ್ಟಾದ ಪ್ರದೇಶವಿದೆ. ಇಲ್ಲಿ “ಜೋಕಾಲಿ 
ಕಂಬ' ಎಂದು ಕರೆಯಲಾಗುವ ಕಲ್ಲಿನ ಚೌಕಟ್ಟು ಇದೆ. 


ಕಂಬದ ಎತ್ತರ ೮ ಅಡಿಗಳು. ಸುವರಾರು ೪ ಅಡಿಗಳಷ್ಟು 


ಮಣ್ಣಿನಲ್ಲಿ ಮುಚ್ಚಿಹೋಗಿದ್ದು, 
ಉದ್ಯಾನವಾಗಿದ್ದಿ ಬೇಕು. 

ಕಾಲು ಹಾದಿಯಲ್ಲಿ ಮೇಲೆ ಹೋದರೆ “ತೋಪು 
ಖಾನೆ” ಸಿಗುತ್ತದೆ ಕಲ್ಲಿನಿಂದಲೇ ನಿರ್ಮಿತವಾದ ಕಟ್ಟಡ. 
ಛಾವಣಿ ಉಳಿದಿಲ್ಲ. ಇಲ್ಲಿಂದ ಬಲಭಾಗಕ್ಕೆ ಸ್ವಲ್ಪ ದೂರ 
ಹೋದರೆ *ಶಿಖರೇಶ್ವರ' ಎಂದು ಕರೆಯಲಾಗುತ್ತಿರುವ 
ಗುಡಿ ಸಿಗಂತ್ತದೆ. 

ದುರ್ಗದಲ್ಲಿ ಅತ್ಯಂತ ಎತ್ತರದ ಪ್ರದೇಶದಲ್ಲಿ 
*ಶಿಖರೇಶ್ವರಗುಡಿ' ಇದ್ದು. ಇದರ ಉದ್ದ ೧೦ ಅಡಿ, 
ಅಗಲ ೧೦ ಅಡಿ ಎತ್ತರ, ಹದಿನಾರೂವರೆ ಅಡಿಗಳು. 
ಒಳಗೆ ಪೀಠ ೧ ಆಡಿ ಎತ್ತರ, ಆ ಈಶ್ವಲಿಂಗ ಅರ್ಧ 
ಅಡಿ ಎತ್ತರವಿದೆ. ಗುಡಿಯಲ್ಲಿ ಕೆತ್ತನೆ ಇಲ್ಲ. 
ಮಟ್ಟಿಲುಗಳು ವಕಾಯವಾಗಿವೆ. ಗುಡಿಯ ಬಾಗಿಲು 
ಪಶ್ಚಿ ಮಕ್ಕಿದೆ. ಇಲ್ಲಿಂದ ಸಂಜೆಯ ಆಗಸದ ಸೊಬಗು 
ಹಾಗೂ ಪಶ್ಚಿಮ ಸಮುದ ಸದ ದೃಶ್ಯ ಅತ್ಯಂತ 
ಮನೋಹರವಾಗಿ ಕಾಣುತ್ತದೆ. 


ಇಡಿಯ ಪ ಕ್ರದೇಶ 


"ಕವಲೇದಂರ್ಗ' ಊರಿನಲ್ಲೂ ಕೆಳದಿ ಅರಸರು 
ಕಟ್ಟಿಸಿದ ಅನೇಕ ದೇವಾಲಯಗಳು ಇಂದಿಗೂ 
ಉಳಿದಿದ್ದು, ಕೆಳದಿ ಅರಸರ ಕಾಲದ ವಾಸ್ತುಶಿಲ್ಪದ 
ಪ್ರತಿನಿಧಿಗಳಾಗಿವೆ ಕೆರೆಕಟ್ಟೆ ಗಣಪತಿ ಎಂದು 
ಕರೆಯಲ್ಪಡುವ ಗಣಪತಿ ದೇವಾಲಯ (ಮೂಲ ವಿಗ್ರಹ 
ವರಾತ್ರ ಕೆಳದಿ ಅರಸರ ಕಾಲದ್ದು), ವಿರೂಪಾಕ್ಷ 
ದೇವಾಲಯ, ವಿಜಯವಿಠ್ಮಲ ದೇವಾಲಯ, ವೀರಭದ್ರ 
ದೇವಾಲಯ (ಸುಂದರ. ಶಿಲ್ಪ. ವೀರಭದ್ಧ್ಯನನ್ನುಳಿದಂ 
ಜೀರ್ಣಗೊಂಡಿದೆ), ನರಸಿಂಹ, 


೧೪೫ 


ಸಂಜೀವಾಂಜನೇಯಂ, ಕೋಟಿ ಆಂಜನೇಯ, 
ವೊದಲಾದ ದೇವಾಲಯಗಳೂ, ಕಲ್ಯಾಣ ವಂಂಟಪದ 
ಅವಶೇಷಗಳೂ, ತಿಮ್ಮಣ್ಣ ನಾಯಕನ ಕೆರೆಯ ದಂಡೆಯ 
ಮೇಲಿನ ಮಹಾನವವಿಂ ಬಯಲಿನಲ್ಲಿ ಹಲವಾರಂ 


pa 


ಮಹಾಸತಿ ಕಲ್ಲುಗಳು. ಹಿರಿಯ . ವೆಂಕಟಪ್ಪನಾಯಕ 
ಕಟ್ಟಿಸಿದ ಮಸೀದಿ (ಜೀರ್ಣಗೊಂಡಿದೆ).  ವಂಹಾ 
ಮಹತ್ತಿನ ಮಠ, ಎಲ್ಲವೂ ಕೆಳದಿ ಅರಸರ ಕಾಲದ 
ಶಿಲ್ಪಕಲಾ ವೈಭವದ ಮುಕ ಸಾಕ್ಷಗಳಾಗಿವೆ. * 


ಗ್ರಂಥಯಣ : 


K.N. Chitnis : Keladi Polity 
Epigraphia Carnatic, Vol, vii 
ಕೆಳದಿನೃಪವಿಜಯಂ 


ಕೆ. ಜಗನ್ನಾಥ ಶಾಸ್ತ್ರಿ : ಕೌಲೇದುರ್ಗ 


* ಈ ಪ್ರವಾಸದಲ್ಲಿ ಸಹಕರಿಸಿದ ತಿರ್ಥಹಳ್ಳಿಯ 


ಬಿ.ಎಸ್‌, ಶಾಸ್ತ್ರಿ : ಕೆಳದಿ ಅರಸರು ಹಾಗೂ ಪೋರ್ಚುಗೀಜರು 


ಶ್ರೀ ಗೋಪಾಲಕೃಷ್ಣ ಉಡುಪರಿಗೂ ನಿಲುವಾಸೆಯ ಶ್ರೀ 


ಎನ್‌.ಎಸ್‌. ವೆಂಕಟರಮಣ ಮತ್ತು ಸಹೋದರರಿಗೂ, ಕೌಲೇದುರ್ಗದ ಶ್ರೀ ಸುಬ್ರಹ್ಮಣ್ಯ ಜೋಯಿಸರಿಗೂ ಕೃತಜ್ಞನೆಗಳಂ 


೧೪೬ 


ಇತಿಹಾಸ ದರ್ಶನ 


